ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖೆ 


ಲ್ರಲ್ನ 
ಸದಸ್ಯರ ಹೆಸರು. 
ಉತ್ತರಿಸುವ ಸಚಿವರು 


ಕರ್ನಾಟಕ ವಿಧಾನ ಪರಿಷತ್ತು 


ನಿ 


: 497 


: ಶ್ರೀ'ಕೆ.ಟಿ. ಶ್ರೀಕಂಠೇಗೌಡ 
: ಮಾನ್ಯ ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 


ಉತ್ತರಿಸುವ ದಿನಾಂಕ : 05.02.2021 
ಕ್ರಸಂ ಪಶ್ನೆ ಉತ್ತರ 
ಅ) ರಾಜ್ಯದಲ್ಲಿ ಎಷ್ಟು ಸರ್ಕಾರಿ ಬಸ್‌ ರಾಜ್ಯದಲ್ಲಿನ ನಾಲ್ಕೂ ಸಾರಿಗೆ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ 
ನಿಲ್ದಾಣಗಳಿವೆ; ಒಟ್ಟು 551 ಬಸ್‌ ನಿಲ್ದಾಣಗಳಿದ್ದು, ಸಂಸ್ಥೆವಾರು ಮಾಹಿತಿ ಈ 
ಕೆಳಕಂಡಂತಿದೆ: 
ಸಂಸ್ಥೆಗಳು ಸ್‌ ನಿಲ್ದಾಣಗಳು 
ಸನಾಕಸಾನಿಗವ 165 
| ಬೆಂ.ಮೆಸಾ.ಸೆಂಸ್ಸೆ 56 
ವಾ.ಕ.ರೆ.ಸಾ.ಸಂಸ್ಥ 176 
ಈ.ಕ-ರೆ.ಸಾ.ಸೆಂಸ್ಸೆ 154 
ಇ ಒಟ್ಟು: 551 
ಆ) |ಕಈ ಬಸ್‌ ನಿಲ್ದಾಣಗಳಲ್ಲಿ ಮಹಿಳೆಯರ ರಾಜ್ಯದಲ್ಲಿನ ವಾಲ್ಕೂ ಸಾರಿಗೆ ಸಂಸ್ಥೆಗಳ ವ್ಯಾಪ್ತಿಯಲ್ಲಿರುವ 
ವಿಶ್ರಾಂತಿ ಗೃಹಗಳನ್ನು | ಒಟ್ಟು 551 ಬಸ್‌ ನಿಲ್ದಾಣಗಳ “ಪೈಕಿ, 390 ಬಸ್‌ ನಿಲ್ದಾಣಗಳಲ್ಲಿ 
ನಿರ್ಮಿಸಲಾಗಿದೆಯೇ,; ಮಹಿಳೆಯರೆ ವಿಶಾಂತಿ ಗೃಹಗಳನ್ನು ನಿರ್ಮಿಸಲಾಗಿದ್ದು, 
ಸಂಸ್ಥೆವಾರು ಮಾಹಿತಿ ಈ ಕಳಕಂಡಂತಿದೆ: 

ಸಂಸ್ಥೆಗಳ ಮಹಿಳೆಯರ ಪಶ್ರಾಂತಿ ಗೃಹಗಳು 

ಕ.ರಾ.ರ.ಸಾ.ನಿಗಮೆ 99 
ಬೆಂ.ಮ.ಸಾ.ಸಂಸ್ಸೆ 14 
ವಾ.ಕೆ.ರ.ಸಾ.ಸೆಂಸ್ಥೆ 154 
ಕಈ.ಕ.ರೆ.ಸಾ.ಸಂಸ್ಥೆ "| 123 

ಒಟ್ಟು; 390 

ಇ) | ಇಲ್ಲವಾದಲ್ಲಿ, ನಿರ್ಮಿಸಲು ಸರ್ಕಾರ ಸ್‌ ನಿಲ್ದಾಣಗಳಲ್ಲಿ ಮಹಿಳೆಯರ ವಿಶ್ರಾಂತಿ ಗೃಹಗಳನ್ನು 
ಕೈಗೊಂಡ ಕ್ರಮಗಳೇನು; ನಿರ್ಮಿಸಲು. — 
ಕ.ರಾ.ರ.ಸಾ.ನಿಗಮ: 

66 ಬಸ್‌ ನಿಲ್ದಾಣಗಳಲ್ಲಿ ಮಹಿಳೆಯರ ವಿಶ್ರಾಂತಿ ಗೃಹಗಳ 
ಕೊರತೆಯಿದ್ದು, ಪ್ರಸ್ತುತ ಕೋವಿಡ್‌- 19 ಸಾಂಕ್ರಾಮಿಕ ರೋಗದ 
ಪಿಡುಗಿನಿಂದಾಗಿ ನಿಗಮವು ತೀವ್ರ . ಆರ್ಥಿಕ 
ಸಂಕಷ್ಟದಲ್ಲಿರುವುದರಿಂದ, ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲು 
ಕಷ್ಟಕರವಾಗಿದ್ದು, ಹಂತಹಂತವಾಗಿ ನಿಗಮದ" ಆರ್ಥಿಕ 


ಪರಿಸ್ಥಿತಿಯನ್ನು. ಆಧರಿಸಿ ನಿರ್ಮಿಸಲು ಕ್ರಮ ಜರುಗಿಸಲಾಗುವುದು. 


ಬೆಂ.ಮ.ಸಾ.ಸಂಸ್ಥೆ: 


ಒಟ್ಟು 16 ಬಸ್‌ ನಿಲ್ದಾಣಗಳಲ್ಲಿ ಮಹಿಳಾ ವಿಶ್ರಾಂತಿ 
ಗೃಹಗಳನ್ನು ನಿರ್ಮಿಸಲು . ಯೋಜಿಸಲಾಗಿದೆ. ಸಂಸ್ಥೆಯ ಆರ್ಥಿಕ 
ಪರಸ್ಲಿತಿಗೆ ' ಅನುಗುಣವಾಗಿ ಹಾಗೂ ಬಸ್‌ ನಿಲ್ದಾಣಗಳಲ್ಲಿ 
ಅವಶ್ಯಕತೆಯ ಮೇರೆಗೆ ವಿಶ್ರಾಂತಿ . ಗೃಹಗಳನ್ನು ನಿರ್ಮಿಸಲು ಕ್ರಮ 
ಕೈಗೊಳ್ಳಲಾಗುವುದು. 
೪ 4 
ವಾ.ಕ.ರ.ಸಾ.ಸಂಸ್ಥೆ: 
22 ಬಸ್‌ ನಿಲ್ದಾಣಗಳು ಚಿಕ್ಕ ಬಸ್‌ ನಿಲ್ದಾಣಗಳಿದ್ದು 


1ಹಾಗೂ ಗಾಮ ಮದಟದಾಗಿದ್ದು ಅವಶಕತೆಗನುಗುಣವಾಗಿ 
pe) ಆದಿ “ದ ) 


ಹೊಸದಾಗಿ ಬಸ್‌ ನಿಲ್ದಾಣ ನಿರ್ಮಿಸುವ ಸಮಯದಲ್ಲಿ ಮಹಿಳಾ 
ವಿಶ್ರಾಂತಿ ಗೃಹಗಳಿಗೆ ಅವಕಾಶ ಕಲ್ಪಿಸಲಾಗುವುದು. ' 


ಈ.ಕೆ.ರ.ಸಾ.ಸಂಸ್ಥೆ; 


31 ಬಸ್‌ ನಿಲ್ದಾಣಗಳು ಚಿಕ್ಕ ಮಿನಿ ಬಸ್‌ 
ನಿಲ್ದಾಣಗಳಾಗಿರುವುದರಿಂದ, ಪ್ರತ್ಯೇಕ - ಮಹಿಳೆಯರ ವಿಶ್ರಾಂತಿ 
ಗೃಹಗಳಿರುವುದಿಲ್ಲ. ಬಸ್‌ ನಿಲ್ದಾಣಗಳಲ್ಲಿ ಅವಶ್ಯಕತೆಯ ಮೇರೆಗೆ 
ಹಾಗೂ ಆರ್ಥಿಕ ಪರಿಸ್ಥಿತಿಯನ್ನು ಆಧರಿಸಿ, ವಿಶ್ರಾಂತಿ ಗೃಹಗಳನ್ನು 
ನಿರ್ಮಿಸಲು ಕ್ರಮ ಕೈಗೊಳ್ಳಲಾಗುವುದು. 


ಈ) | ಬಸ್‌ ನಿಲ್ದಾಣಗಳಲ್ಲಿನ ಶೌಚಾಲಯಗಳು 
ಸಮರ್ಪಕ ನಿರ್ವಹಣೆಗೆ ಸರ್ಕಾರ 
ಕೈಗೊಂಡ ಕ್ರಮಗಳೇನು? 


: ಸಾರಿಗೆ ಸಂಸ್ಥೆಗಳ ವ್ಯಾಪ್ತಿಯಲ್ಲಿನ ಎಲ್ಲಾ ಬಸ್‌ 
ನಿಲ್ದಾಣಗಳಲ್ಲಿನ ಮೂತ್ರಾಲಯ ಮತ್ತು ಶೌಚಾಲಯಗಳ ಸ್ವಚ್ಛತೆಯ 
ಸಮರ್ಪಕ ನಿರ್ವಹಣೆಯ ಕಾರ್ಯಕ್ಕಾಗಿ ವಿಭಾಗಗಳ ಮಟ್ಟದಲ್ಲಿ 
ನೊಂದಾಯಿತ ಸ್ಪಚ್ಛತಾ ' ಗುತ್ತಿಗೆದಾರರನ್ನು ಕೆ.ಟಿ.ಟಿ.ಪಿ 
ಕಾಯ್ದೆಯನ್ಸಯ ಟೆಂಡರ್‌ ಮೂಲಕ ನೇಮಕ ಮಾಡಲಾಗುತ್ತಿದೆ. 
ಕೆರಾರಿನ ನಿಯಮಾವಳಿಯನ್ನ್ವಯ ಸಮರ್ಪಕವಾಗಿ ಸ್ವಚ್ಛತಾ 
ನಿರ್ವಹಣೆಯನ್ನು ನಿರ್ವಹಿಸಲಾಗುತ್ತಿದೆ 


ಸಂಖ್ಯೆ: ಟಿಡಿ 43 ಟಿಸಿಕ್ಕೂ 2021 


f- 
ದ್‌್‌ 
(ಲಕ್ಷ ಟೌ ಸಂಗಪ್ಪ ಸವದಿ) 
ಉಪ ಮುಖ್ಯ ಮಂತ್ರಿಗಳು ಹಾಗೂ 
ಸಾರಿಗೆ ಸೆಜಿವರು 


